|ಚುಕ್ಕ ಗುರುತಿಲ್ಲದ ಪುಕ್ಕ ಸಂಖ್ಯೆ W 


ಕರ್ನಾಟಿಕ ವಿಧಾನ ಪರಿಷತ್ತು 


F- 


| ಉತ್ತ ; ರಿಸುವ ದಿನಾಂಕ 


| ಸದಸ್ಯರ ಹೆಸರು § § 


ಶೀ ಎನ್‌.ರವಿಕುಮಾರ್‌ 
| ಅಿಧಾನೆ? ಸಭೆಯಿಂದ ಚುನಾಯಿತರಾದವರು) Oo 


ಉತ್ತ ರಿಸುವ ಸಚಿವರು 


| ಮೀನುಗಾರಿಕೆ, ಬಂದರು ಮತ್ತು ಒಳನಾಡು | 


| | ಜಲಸಾರಿಗೆ ಸಚಿವರು. 


ಪ್ರಶ್ನೆ 


ಉಡುಪಿ ಜಿಲ್ಲೆಯ ಮಲ್ಪೆಯ ಕಡಲ 
ತೀರದಲ್ಲಿ ಐಷಾರಾಮಿ ದೋಣಿಗಳ 
ವಿಲುಗಡೆಗಾಗಿ ಯಾಜ್‌ ಯಾರ್ಡ್‌ 
ಮ್ಹ ನಿರ್ಮಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 
ಈ ಕುರಿತು ಸರ್ಕಾರದ ನಿಲುವೇನು; 


ಹೌದು. 


ಉಡುಪಿ ಜಿಲ್ಲೆಯ ಮಲ್ಪೆಯ ಕಡಲ ತೀರದಲ್ಲಿ 
ರೂ.301 "ಕೋಟಿ ವೆಚ್ಚದಲ್ಲಿ ಮರಿನಾ ಹಾಗೂ 
ವಿವಿಧೋದೇಶ ಬಂದರು ನಿರ್ಮಾಣಕ್ಕಾಗಿ. ವಿಸ್ತೃತ 
ಯೋಜನಾ ವರದಿಯನ್ನು ಕೇಂದ್ರ ಸರ್ಕಾರದ 
ಸಾಗರಮಾಲಾ ಕೋಶಕ್ಕೆ ಅನುಮೋದನೆಗಾಗಿ 
ಸಲ್ಲಿಸಲಾಗಿದೆ. ಈ ಯೋಜನೆಗೆ ಅನುಮೋದನೆ ದೊರಕಿದ 


| ಬಳಿಕ ಮುಂದಿನ ಕ್ರಮ ಕೈಗೊಳುಲಾಗುವುದು. 


(ಆ) 


ಐಷಾರಾಮಿ ದೋಣಿಗಳ 
ವಿಲುಗಡೆಗೆ ಅವಕಾಶ 
ಮಾಡಿಕೊಡುತ್ತಿರುವುದರಿಂದ 
ಪರಿಸರ ಮೀೀಮುಗಾರಿಕೆಗೆ 
ತೊಂದರೆಯಾಗುತ್ತಿರುವ. ಕುರಿತು 
ಸರ್ಕಾರದ ನಿಲುವೇನು; 


ಸದರಿ ಯೋಜನೆಯಡಿ ದೇಶೀಯ ಹಾಗೂ ವಿದೇಶಿಯ 

ಜೋಟ್‌ಗಳಿಗೆ ಮತ್ತು ಯಾಚ್‌ಗಳಿಗೆ ತಂಗಲು ತೇಲುವ 
ಪಾಂಟುನ್‌ಗಳು, ಬ್ರೇಕ್‌ವಾಟರ್‌, ಹೂಳೆತ್ತುವಿಕೆ ಹಾಗೂ 
ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 
ಪ್ರಸ್ತಾಪಿಸಲಾಗಿದೆ. ಉದ್ದೇಶಿತ ಯೋಜನೆಯು ಪುಸ್ತುತ 
ಮೀನುಗಾರಿಕೆ ಬಂದರಿನಿಂದ ದಕ್ಷಿಣಕ್ಕೆ ಇರುವುದರಿಂದ 
ಮೀನುಗಾರಿಕೆಗೆ ಯಾವುದೇ ತೊಂದರೆಯಾಗುವುದಿಲ್ಲ. 
ಇದರಿಂದ ಪರಿಸರಕ್ಕೆ ತೊಂದರೆಯುಂಟಾಗುವ ಬಗ್ಗೆ 
ಪರಿಸರ ಆಧ್ಯಯನ ಕೈಗೊಳ್ಳಲಾಗುವುದು. 


(ಇ), ? 
| ನಿಲ್ದಾಣದಿಂದ ಸರ್ಕಾರಕ್ಕೆ ಆಗುತ್ತಿರುವ 


ಈ ಐಷಾರಾಮಿ ದೋಣಿಗಳ ನಿಲುಗಡೆ 


ಲಾಭವೇನು; ಇದರಿಂದ ಸೃಷ್ಟಿಯಾಗುವ 


| ಉದ್ಯೋಗವಕಾಶಗಳ ಸಂಖ್ಯೆ ಎಷ್ಟು; 


ಈ ಯೋಜನೆಯಿಂದ ಜಲಾಧಾರಿತ ಪ್ರವಾಸೋದ್ಯಮಕ್ಕೆ 
ಉತ್ತೇಜನ ನೀಡಿದಂತಾಗುವುದಲ್ಲದೆ ಪ್ರವಾಸೋದ್ಯಮ 
ಮತ್ತು ಇತರ ಪೂರಕ ಚಟುವಟಿಕೆಗಳಿಗೆ 
ಉಪಯೋಗವಾಗಲಿದೆ. ಇದು ಪ್ರತ್ಯಕ್ಷವಾಗಿ ಹಾಗೂ 
ಪರೋಕ್ಷವಾಗಿ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗೆ 
ಸಹಕಾರಿಯಾಗಲಿದೆ. ಈ ಯೋಜನೆಯಿಂದ ನೇರವಾಗಿ 
ಸುಮಾರು 100 ಜನರಿಗೆ ಮತ್ತು ಪರೋಕ್ಷವಾಗಿ ಅಂದಾಜು 
500 ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ. 


(ಈ) 


ಮೀನುಗಾರಿಕೆಯನ್ನೇ ಕುಲ ಕಸುಬು 


ಈ ಯೋಜನೆಯಿಂದ ಮೀನುಗಾರಿಕಾ ಉದ್ಯೋಗಕ್ಕೆ 


ಮಾಡಿಕೊಂಡಿರುವ ಎಷ್ಟು ಬೆಸ್ತರು 
ನಿರುದ್ಯೋಗಿಗಳಾಗುತ್ತಾರೆ; ಈ ಕುರಿತು 
ಸರ್ಕಾರದ ನಿಲುವೇನು? 


ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಮತ್ತು 
ಮಿೀೀನುಗಾರಿಕೆಯನ್ನೇ ಕುಲ ಕಸುಬು ಮಾಡಿಕೊಂಡಿರುವ 
ಬೆಸ್ತರು ನಿರುದ್ಯೋಗಿಗಳಾಗುವುದಿಲ್ಲ. 


" IDD 52 PSP 2022 (E-719709) 


